ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಸಂಖ್ಯೆ :' 258(252) 
ಸದಸ್ಯರ ಹೆಸರು : ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ 


ಉತ್ತರಿಸುವ ದಿನಾಂಕ : 04.03.2020 
ಉತ್ತರಿಸುವ ಸಚಿವರು : ಮಾನ್ಯ ಕೃಷಿ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
ಆ) | ಕೃಷಿ ಹೊಂಡಗಳ ಅಕ್ರಮಗಳ ಕುರಿತು 2014-15 ನೇ ಸಾಲಿನಿಂದ 2017-18 ನೇ 
ತನಿಖೆ ನಡೆಸಿ ಪರದಿ ಸಲ್ಲಿಸಲು ಮಾನ್ಯ | ಸಾಲಿನವರೆಗೆ ಕೃಷಿ ಭಾಗ್ಯ ಯೋಜನೆಯಡಿ 
ಮುಖ್ಯಮಂತ್ರಿಗ 4 ಆದೆಕಿಸಿದ ಬಳಿಕ | ನಿರ್ಮಾಣವಾಗಿರುವ ಕೃಷಿ ಹೊಂಡಗಳ ಕುರಿತು 
ಅಕ್ರಮಗಳ ಕುರಿತ ವರದಿಯನ್ನು | ಪರಿಶೀಲನಾ ವರದಿಯು ದಿನಾಂಕ: 23.01.2020 ರಂದು 
ಯಾವಾಗ ಸಲ್ಲಿಸಲಾಗಿದೆ: ಸರ್ಕಾರಕ್ಕೆ ಸಲ್ಲಿಕೆಯಾಗಿರುತ್ತದೆ. 
ಆ) | ಕೃಷಿ ಹೊಂಡಗಳ "ಅಕ್ರಮಗಳ ಕುರಿತು ಜಿಲ್ಲೆಗಳಲ್ಲಿ - ಕೃಷಿ ಹೊಂಡಗಳ 
ವರದಿ ತಯಾರಿಸಲು. " ಯಾವ 


_ ಪರಿಶೀಲನೆಯನ್ನು. ಫಲಾನುಭವಿವಾರು, ವರ್ಷವಾರು, 
ಅಧಿಕಾರಿಯನ್ನೆ ನೇಮಿಸಲಾಗಿತ್ತು; ಎಷ್ಟು 4 
§ ಸ ey ಗ್ರಾಮವಾರು ಶೇ.100 ರಷ್ಟು ಸ್ಥಳ ಪರಿಶೀಲನೆ ಮಾಡಲು 
ಕೃಷಿ ಹೊಂಡಗಳ ನಿರ್ಮಾಣದಲ್ಲಿ ಅಕ್ರಮ - k 
ps py ಖಿ" ಪ ಹರತ ಖಿ. 
ಸ K ಮ ಸಹಾಯ ಪಿ ಅಧಿಕಾರಿ ಹಾಗೂ ಕೃಷಿ ಅಧಿಕಾರಿಗಳನು 
ಪತ್ತೆಯಾಗಿದೆ; ಈ ಅಕ್ರಮಗಳಿಗೆ ಯಾವ | ಸಹಾಯಕ ಕೃಷಿ ಅಧಿಕಾರಿ ಹಾಗೂ ಕೃಷಿ ಅಧಿಕಾರಿಗಳನ್ನು 
ಹಗ P ನಿನನ ಗಾಜಿ ಪ ಎ ದೇ pepe ವ 
ಅಧಿಕಾರಿಯನ್ನು ಹೊಣೆಗಾರರನ್ನಾಗಿ ನಿಯೋಜಿಸಲಾಗಿರುತ್ತದೆ ಇದಲ್ಲದೇ ಸಂಬಂಧಪಟ್ಟಿ 
ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರು, ಉಪ ಕೃಷಿ 
ನಿರ್ದೇಶಕರು ಹಾಗೂ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು 
TNE NN ಅನಿಯಮಿತ (Raಗರಂಣ) ವಾಗಿ, ಪರಿಶೀಲನೆ ಕೈಗೊಂಡು 
ವರದಿ ತಯಾರಿಸಿ  ದೃಢೀಕರಿಸಿರುತ್ತಾರೆ. ಸ್ಥಳ 
K 


ಪರಿಶೀಲನೆಯಲ್ಲಿ ಅಕ್ರಮದ ಬಗ್ಗೆ ವರದಿಯಾಗಿರುವುದಿಲ್ಲ. 


RS) 


ಹಾವಳಿ, ಹೂಳು ತುಂಬಿರುವುದರಿಂದ, ಸತ 


ತ 
ಬರಗಾಲದಿಂದಾಗಿ, ಬೆಳೆ ಬೆಳೆಯುವ ಸಲುವಾಗಿ, ಮಳೆ 


ಪ್ರಮಾಣ ಕಡಿಮೆಯಾಗಿ ನೀರಿನ ಕೊರತೆಯಿಂದಾಗಿ, 
ವೈಯಕ್ತಿಕ ಕಾರಣದಿಂದಾಗಿ, ನಗರೀಕರಣದಿಂದಾಗಿ, ಭೂ 


gL 


೦ಚಿಕೆ, ಜಮೀನು ಮಾರಾಟ, ಜಮೀನು ಅಭಿವೃದಿ 
ಬಿಬಿ, 


L 


ಮುಂತಾದ ಕಾರಣಗಳಿಂದಾಗಿ ಫಲಾನುಭವಿಗಳಿಂದ 
ಮುಚ್ಚಲ್ಪಟ್ಟಿರುತ್ತವೆ. ಈ ಕುರಿತು ಫಲಾನುಭವಿಗಳು 
ಕೃಷಿ ಹೊಂಡಗಳನ್ನು ಯೋಜನೆಯಡಿ ಪಡೆದಿರುವುದಾಗಿ 
ಕ್ಷೇತ್ರ ಪರಿಶೀಲನಾ ಸಮಯದಲ್ಲಿ ದೃಢೀಕರಣ 
ನೀಡಿರುತ್ತಾರೆ. 


ಇ) 


2018-19 ಮತ್ತು 2019-2020 ನೇ 
ಸಾಲಿನಲ್ಲಿ ರಾಜ್ಯದಲ್ಲಿ ಎಷ್ಟು; 
ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿದೆ; 
ಕೃಷಿ ಹೊಂಡಗಳನ್ನುನಿರ್ಮಿಸಿದ ಬಗ್ಗೆ 
ಅಧಿಕೃತ ವರದಿ ನೀಡುವ ಅಧಿಕಾರಿ 
ಯಾರು; 


ಕೃಷಿ ಇಲಾಖೆ: 2018-19 ನೇ ಸಾಲಿನಲ್ಲಿ 69101 
ಕೃಷಿ ಹೊಂಡಗಳನ್ನು ಹಾಗೂ 2019-2020 ನೇ ಸಾಲಿನ 
ಜನವರಿ ಮಾಹೆಯ ಅಂತ್ಯದವರೆಗೆ 23516 ಕೃಷಿ 
ಹೊಂಡಗಳನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಾಗಿದೆ. 
ಕೃಷಿ ಹೊಂಡಗಳನ್ನು ನಿರ್ಮಿಸಿದ ಬಗ್ಗೆ ಜಿಲ್ಲಾ 
ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ತಾಲ್ಲೂಕು 
ಮಟ್ಟದಲ್ಲಿ. ಸಹಾಯಕ ಕೃಷಿ ನಿರ್ದೇಶಕರು ಅಧಿಕೃತ 
ವರದಿ ನೀಡುವ ಅಧಿಕಾರಿಗಳಾಗಿರುತ್ತಾರೆ. 


ಜಲಾನಯನ ಅಭಿವೃದ್ದಿ ಇಲಾಖೆ; ಜಲಾನಯನ 


ಅಭಿವೃದ್ಧಿ ಇಲಾಖೆಯಿಂದ ವಿವಿಧ ' ಜಲಾನಯನ 
| ಲ್‌ 


ಅಭಿವೃದ್ಧಿ" ಯೋಜನೆಗಳಡಿ 2018-19ನೇ ಸಾಲಿನಲ್ಲಿ 
2382 ಕೃಷಿ ಹೊಂಡಗಳು ಮತ್ತು 2019-20ನೇ 


ಸಾಲಿನಲ್ಲಿ 575 ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿದೆ. 


ಅಧಿಕಾರಿ/ಕೃಷಿ ಅಧಿಕಾರಿಯವರು ವರದಿ ನೀಡುತ್ತಾರೆ. 


PL 
(el 
> 


2018-2019 2019- 


ಕೃಷಿ ಇಲಾಖೆ: ರಾಜ್ಯದಲ್ಲಿ ಕೃಷಿ ಹೊಂಡಗಳನ್ನು 


ನಿರ್ಮಿಸಲು 2018-2019 ನೇ ಸಾಲಿನಲ್ಲಿ ರೂ. 


2020ನೇ ಸಾಲಿನಲ್ಲಿ ರಾಜ್ಯದಲ್ಲಿ 
ಕೃಷಿಹೊಂಡಗಳನ್ನು ನಿರ್ಮಿಸಲು 


ಮಾಡಿರುವ''ವೆಚ್ಚ ವಿಷ್ಟು 


29944.27 ಲಕ್ಷಗಳನ್ನು ಮತ್ತು 2019-2020 ನೇ 
ಸಾಲಿನ ಜನವರಿ ಮಾಹೆಯ ಅಂತ್ಯದವರೆಗೆ ರೂ 
12324.95 ಲಕ್ಷಗಳ ವೆಚ್ಚ ಭರಿಸಲಾಗಿದೆ. 

ಜಲಾನಯನ ಅಭಿವೃದ್ಧಿ ಇಲಾಖೆ: ಕೃಷಿ ಹೊಂಡಗಳ 
ನಿರ್ಮಾಣಕ್ಕಾಗಿ ಇಲಾಖಾ ವತಿಯಿಂದ 2018-19ನೇ 
ಸಾಲಿನಲ್ಲಿ ರೂ.1224.30 ಲಕ್ಷ ಮತ್ತು 2019-20ನೇ 
ಸಾಲಿನಲ್ಲಿ ರೂ. 364.32 ಲಕ್ಷ ವೆಚ್ಚ ಭರಿಸಲಾಗಿದೆ. 


ಸಂಖ್ಯೆ: AGRI-AML-41/2020 


(ಬಿ.ಸಿ.ಪಾ 1೦ 
) | (4 ೬೪ 
ಕೃಷಿ ಸಚಿವರು | 


